ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಚಿರತೆಗಳ ಹಾವಳಿ ಕುರಿತು 
ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 
1004 (1048) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ಶ್ರೀರಂಗಪಟ್ಟಿಣದ ಸೀತಾಪುರ ಬಳಿ ಕಾವೇರಿ ನದಿಯಲ್ಲಿರುವ ಕಾರೆಕುರ ಬಳಿ ಇರುವ ಬೇವಿನಕುರ 
ದ್ವೀಪದಲ್ಲಿ ಚಿರತೆಗಳ ಹಾವಳಿ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈಚೆಗೆ ಈ ದ್ವೀಪದ ಸುತ್ತಮುತ್ತ ಇರುವ ಸೀತಾಪುರ ಮೊದಲಾದ ಹಳ್ಳಿಗಳ ಜಮೀನಿನಲ್ಲಿ ಚಿರತೆಗಳು 
5 ಈರಿ 2 ಸಾಕುನಾಯಿ, 10ಕ್ಕೂ ಹೆಚ್ಚು ಹಸುಗಳನ್ನು ಬೇಟೆಯಾಡಿ ಕೊಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; 


(ಇ) ಈ ಚಿರತೆಗಳ ಕಾಟಿವನ್ನು ತಪ್ಪಿಸಲು ಅರಣ್ಯ ಇಲಾಖೆ ಸೂಕ ಕ್ರಮ ಕೈಗೊಂಡು ಜಾನುವಾರು 
ಗಳನ್ನು ಕಳೆದುಕೊಂಡವವರಿಗೆ ಪರಿಹಾರ ನೀಡುವುದೇ? 


